ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ: 29ನೇ ಸಷ್ಟ೦ಬರ್‌, 2020 


ಆಹಾರ ಇಲಾಖೆಯಲ್ಲಿ ಹೊರಗುತ್ತಿಗೆ ಡಾಟಾ ಎಂಟ್ರಿ ಆಪರೇಟರ್‌ಗಳ ಕುರಿತು 
ಶ್ರೀ ರಫುನಾಥ್‌ ರಾವ್‌ ಮಲ್ಮಾಪೂರೆ (ವಿಧಾನ ಸಭೆಯಿಂದ ಚುನಾಯಿತರಾದವರು) - 


999 (1107) ಮಾನ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ ಗ್ರಾಹಕರ ವ್ಯವಹಾರಗಳ ಸಚಿವರು ಈ 
ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) 2010-11ನೇ ಸಾಲಿನಿಂದ ರಾಜ್ಯದಲ್ಲಿ ಆಹಾರ ಇಲಾಖೆಯಲ್ಲಿ ಇಲ್ಲಿಯವರೆಗೆ ಹೊರಗುತ್ತಿಗೆ ಆಧಾರದ 
ಮೇಲೆ ತಾಲ್ಲೂಕು ಕಛೇರಿಯಲ್ಲಿ ಅನೌಪಚಾರಿಕ ಪಡಿತರ ಪ್ರದೇಶದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಡಾಟಾ 
ಎಂಟ್ರಿ ಆಪರೇಟರ್‌ಗಳ ಸಂಖ್ಯೆ ಎಷ್ಟು; (ಜಿಲ್ಲಾವಾರು ಮಾಹಿತಿ ನೀಡುವುದು) 


(ಆ) ಸದರಿ ಡಾಟಾ ಎಂಟ್ರಿ ಆಪರೇಟರ್‌ಗಳು ಯಾವ ವರ್ಷಗಳಿಂದ ಕೆಲಸ ನಿರ್ವಹಿಸುತ್ತಿದ್ದಾರೆ ; 
(ವರ್ಷವಾರು ಸಂಪೂರ್ಣ ಮಾಹಿತಿ ನೀಡುವುದು) 


(ಇ) 2010-11ರಿ೦ದ ಇಲ್ಲಿಯವರೆಗೆ ಸದರಿ ತಾಲ್ಲೂಕು ಕಛೇರಿಯಲ್ಲಿ ಅನೌಪಚಾರಿಕ ಪಡಿತರ ಪ್ರದೇಶದಲ್ಲಿ 
ಹೊರಗುತಿಗೆ ಆಧಾರದ ಮೇಲೆ ಯಾವ ವರ್ಷಗಳಿಂದ ಕೆಲಸ ನಿರ್ಮಹಿಸುತಿದ್ದಾದೆ ; ಹಾಗೂ ಅವರ 
ಆದೇಶವನ್ನು ಯಾವ ವರ್ಷದವರೆಗೆ ನವೀಕರಿಸಲಾಗಿದೆ; (ಮಾಹಿತಿ ನೀಡುವುದು) 


(ಈ) 2019-20 ಮತ್ತು 2020-21ನೇ ಸಾಲಿನ ಸದರಿ ಡಾಟಾ ಎಂಟ್ರಿ ಆಪರೇಟರ್‌ಗಳ ಆದೇಶವನ್ನು 
ನವೀಕರಿಸಿ ಹೊಸ ಆದೇಶವನ್ನು ನೀಡಲಾಗಿದೆಯೇ ; ನೀಡಿದ್ದಲ್ಲಿ, (ವರ್ಷವಾರು ಮಾಹಿತಿ ಒದಗಿಸುವುದು) 


(ಉ) ಸದರಿ ಡಾಟಾ ಎಂಟ್ರಿ ಆಪರೇಟರ್‌ಗಳಿಗೆ 2011ನೇ ಸಾಲಿನಿಂದ ಯಾವ ಲೆಕ್ಕ ಶೀರ್ಷಿಕೆ ಅಡಿಯಲ್ಲಿ 
ವೇತನ ನೀಡಲಾಗಿದೆ ಮತ್ತು ಎಷ್ಟು ವೇತನ ನಿಗಧಿಪಡಿಸಲಾಗುತದೆ ? ಸ್ಪಷ್ಟ ಮಾಹಿತಿ ನೀಡುವುದು) 


